ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾ೦ಕ: 31-03-2021 ಪ್ರಶ್ನೆ ಸಂಖ್ಯೆ: 3030 (2470) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಹೆಚ್‌.ಎಂ.ರಮೇಶಗೌಡ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 
ವಿಷಯ : ಕಂದಾಯ ಇಲಾಖೆಯಿಂದ ಭೂರಹಿತರಿಗೆ ಭೂಮಿ ಮಂಜೂರು ಮಾಡುವ ಬಗ್ಗೆ 


(ಅ) ಕಂದಾಯ ಇಲಾಖೆಯಿಂದ ಭೂರಹಿತ ರೈತರಿಗೆ ಭೂಮಿ ಮಂಜೂರಾತಿ ನೀಡಲು 
ರೂಪಿಸಿರುವ ಯೋಜನೆಗಳಾವುವು; (ಅವುಗಳ ಸಂಪೂರ್ಣ ವಿವರ ನೀಡುವುದು) 


(ಆ) ಬಗರ್‌ ಹುಕ್ಕುಂ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಇರುವಂತಹ 
ಮಾನದಂಡಗಳೇನು ; ಅಗತ್ಯ ದಾಖಲೆಗಳಾವುವು; (ಸಂಪೂರ್ಣ ವಿವರ ನೀಡುವುದು) 


(ಇ) ವಿವಿಧ ಭೂ ಮಂಜೂರಾತಿ ಯೋಜನೆಗಳಡಿ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಮತ್ತು 
ತರೀಕೆರೆ ತಾಲ್ಲೂಕುಗಳಲ್ಲಿ ಹಾಗೂ ತುಮಕೂರು ಜಿಲ್ಲೆಯ ಗುಬ್ಬಿ-ತಿಪಟೂರು- 
ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನಲ್ಲಿ ಕಳೆದ ಐದು ವರ್ಷಗಳಲ್ಲಿ ಮಂಜೂರಾದ 
ಭೂಮಿಯೆಷ್ಟು ? (ಫಲಾನುಭವಿಗಳ ವಿವರವನ್ನು ವಿಳಾಸದೊಂದಿಗೆ, ಸರೆ ನಂಬರ್‌ವಾರು, 
ಹೋಬಳಿವಾರು, ಯೋಜನೆವಾರು, ವಾರ್ಷಿಕವಾರು, ಪ್ರತಿ ಫಲಾನುಭವಿಗೆ ನೀಡಿದ ಜಮೀನಿನ 
ವಿವರವನ್ನು ಸಂಪೂರ್ಣವಾಗಿ ನೀಡುವುದು) 


